4 


ಕರ್ನಾಟಕ ವಿಧಾನ ಪರಿಷತ್ತು 


ಜ್ಯ 


ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


. 106 


ಮಾನ್ಯ ಸದಸ್ಯರ ಹೆಸರು 


ಕ ಪಕಾಶ್‌ ಕೆ. ರಾಥೋಡ್‌ 
(ನಾಮ ನಿರ್ದೇಶನ ಹೊಂದಿದವರು) 


ಉತ್ತರಸುವ ಸಚಿವರು 


ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


ಮಾಡಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; 


ಉತ್ತರಿಸಬೇಕಾದ ದಿನಾಂಕ : 15-03-2021 
ಪ್ರಶ್ನೆ ಉತ್ತರ | 
(ಅ) [ರಾಜ್ಯದಲ್ಲಿರುವ ಒಟ್ಟು ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಡಿಯಲ್ಲಿ ಒಟ್ಟು 23 
' ವಿಶ್ವವಿದ್ಯಾನಿಲಯಗಳ ಸಂಖ್ಯೆ ಎಷ್ಟು ವಿಶ್ವವಿದ್ಯಾನಿಲಯಗಳಿವೆ. ವಿಶ್ವವಿದ್ಯಾನಿಲಯಗಳ ವಿವರವನ್ನು ಹಾಗೂ ಪ್ರತಿ 
(ವಿವರ ನೀಡುವುದು) ವಿಶ್ವವಿದ್ಧಾನಿಲಯಗಳಿಗೆ ಮಂಜೂರಾದ/ ಭರ್ತಿಯಾದ/ ಖಾಲಿ: ಇರುವ 

- [ಈ) | ವಿಶ್ವವಿದ್ಯಾನಿಲಯಗಳಲ್ಲಿ ಬೋಧಕ | ಹುಬ್ಬೆಗಳ' ವಿವರಗಳನ್ನು ಅನುಬಂಧ-ಅ ದಲ್ಲಿ ಲಗತ್ತಿಸಿದೆ. . 

ಮತ್ತು . ಬೋಧಕೇತರ ಹುದ್ದೆಗಳು ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂ. ಆಇ 03 ಬಿಇಎಂ 2020, 
ಎಷ್ಟು . ದಿನಾಂಕ: 06-07-2020ರಲ್ಲಿ "ರಾಜ್ಯದಲ್ಲಿ ಕೋವಿಡ್‌-19ನಿಂದ ಉಂಟಾದ 
(ಇ) [ಪಾಠ ಇರುವ ಹುದ್ದೆಗಳ ಸಂಖ್ಯೆ | ಪರಿಸ್ಥಿತಿಯನ್ನು ನಿಭಾಯಿಸಿ ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಗೆ ತರುವ 
ಎಷ್ಟು ಮತ್ತು ಅವುಗಳನ್ನು ಭರ್ತಿ | ನಿಟ್ಟಿನಲ್ಲಿ. ಸಂಪನ್ಮೂಲವನ್ನು ಕ್ರೋಢೀಕರಿಸುವುದು . ಅಗತ್ಯವಾಗಿರುತ್ತದೆ. 


ಇದಕ್ಕಾಗಿ. ಸರ್ಕಾರದ ವೆಚ್ಚದ ಬಾಬ್ದಿನಲ್ಲಿ ಮಿತವ್ಯಯ ಪಾಲಿಸುವ 
ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ 2020-21ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ 
ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳು ಮತ್ತು ಬ್ಯಾಕ್‌ಲಾಗ್‌ ಹುದ್ದೆಗಳೂ 
ಸೇರಿದಂತೆ ಎಲ್ಲಾ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು 


| ಮುಂದಿನ ಆದೇಶದವರೆಗೆ ತಡೆಹಿಡಿಯಲಾಗಿರುತ್ತದೆ. 


ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಸಂಬಂಧ ವಿಧಿಸಿರುವ 
ನಿರ್ಬಂಧಗಳನ್ನು ಆರ್ಥಿಕ ಇಲಾಖೆಯು ತೆರವುಗೊಳಿಸಿದ ನಂತರ 
ವಿಶ್ವವಿದ್ಧಾನಿಲಯಗಳಲ್ಲಿ ಖಾಲಿ ಇರುವ ಬೋಧಕ ಮತ್ತು ಬೋಧಕೇತರ ' 


ಹುದ್ದೆಗಳನ್ನು - ನಿಯಮಾನುಸಾರ ಭರ್ತಿ ಮಾಡಿಕೊಳ್ಳಲು 
ಕ್ರಮವಹಿಸಲಾಗುವುದು. 


(ಈ) 


ವಿಶ್ವವಿದ್ಧಾನಿಲಯಗಳಿಗೆ ನೀಡುತ್ತಿರುವ | 
ಅನುದಾನಗಳು ಎಷ್ಟೂ (ವಿವರ 
ನೀಡುವುದು) 


ಅನುದಾನದ ನಷರವನ್ನು ತನಬಂಧಅ ಪಕ್ಷಿ ಅಗತಡೆ: 


ಸಂಖ್ಯೆ ಇಡಿ 95 ಯುಎನ್‌ 2021 


(ಡಾ: ಅಶ್ವಥ್‌ ಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ ೩ ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ). 


ಅನುಬಂಧ-ಅ 


3: T 2020-21ನೇ 
ಸಾಲಿನಲ್ಲಿ & 
ಕ್ರ 4 ಮಂಜೂರಾದ | ಭರ್ತಿಯಾದ | ಖಾಲಿ ಇರುವ ಮಂಜೂರಾದ ಭರ್ತಿಯಾದ ಅ ಇರುವ 
ವಿಶ್ವವಿದ್ಯಾಲಯದ ಹೆಸರು k | 2 ಬೋಧಕೇತರ 
ಸಂ. ಬೋಧಕ ಹುದ್ದೆ [ಬೋಧಕ ಹುದ್ದೆ; ಬೋಧಕ ಹುದ್ದೆ [ ಜೋಧಕೇತರ ಹುದ್ದೆ ಬೋಧಕೇತರ 'ಹುದ್ದೆ "ಹಣ್ಣೆ 
1 | ವಿಜಯನಗರ ಶ್ರೀಕೃಷ್ಣದೇವರಾಯ 151 93 3 137 40 97 2058.36 
ವಿಶ್ವವಿದ್ಯಾಲಯ | f 
2] ಕನ್ನಡ ಎಶ್ವವಿದ್ಯಾಂಯ 73 56 | 234 163. ET 2701.90 
31 ರಾಣಿ ಚಿನ್ನಮ್ಮ ವಿಶ್ವವಿದ್ಯಾಲಯ 120 $7 33 272 132 140 262761. 
41 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 137 76 61 374. 208 366 2 
5 ಗುಲ್ಬರ್ಗ ವಿಶ್ವವಿದ್ಯಾಲಯ 248 59 189 707 221 486 ಕಾ 
6 | ಬೆಂಗಳೂರು ನಗರ ವಿಶ್ವವಿದ್ಯಾಲಯ 161 17 144 124 14 "110 613.46 
[7 | ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ 24 [7 24 if 32 [7 31 111.25 
8] ಅಕ್ಕಮಹಾದೇವಿ ಮಹಿಳಾ 103 $7 36 173 16 157 1328.05 
ವಿಶ್ವವಿದ್ಯಾಲಯ 
ತುಮೆಕೂರು ವಿಶ್ವವಿದ್ಯಾಲಯ 217 132 35 214 [ 46 168 242794 | 
ದಾಪಣಗೆರೆ ವಿಶ್ವವಿದ್ಯಾಲಯ 164 pi 139 25 | 178 31 17 | 237257 
ಕುವೆಂಪು ವಿಕ್ವನಿದ್ಯಾಲಯ | 238 188 7) 390 315 | 275 | 663945 | 
ಮೈಸೂರು ವಿಶ್ವವಿದ್ಯಾಲಯ 664 296 363 1349 CANE 782 11473393 
| ಪೆಂಗಳೂರು. ವಿಶ್ವವಿದ್ಯಾಲಯ 3635 | 167 | 283 1383 [73 828 | 197300. 
ಕರ್ನಾಟಕ ರಾಜ್ಯ ಗಂಗೂಬಾಯಿ [ [DD 15 [TD i oi 18 66.16 
ಹಾಸಗಲ್‌ ಸಂಗೀತ ಮತ್ತು ಪ್ರದರ್ಶಕ 
ಕಲೆಗಳ ವಿಶ್ವವಿದ್ಯಾಲಯ. 
ಕರ್ನಾಟಕ ವಿಶ್ವವಿದ್ಯಾಲಯ 578 i 255 323 1368 pT 949 | 14350.00 
ಸಂಸ್ಕೃತ ವಿಶ್ವವಿದ್ಯಾಲಯ 7 39 32 [7 EN ET I 706.39 
ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ 228 142 | 86 425 340 190 ಕ 
ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ 67 8 [3 97 i $6 168.28 
ಮಂಗಳೂರು ವಿಶ್ವವಿದ್ಯಾಲಯ 273 175 98 547 | 240 307 | 3423 
ರಾಯಚೂರು ವಿಶ್ವವಿದ್ಯಾನಿಲಯ F 
ಮಹಾರಾಣಿ ಕ್ಲಸ್ಟರ್‌ ವಿಶ್ವವಿದ್ಯಾನಿಲಯ ವಿಶ್ವವಿದ್ಯಾನಿಲಯಗಳು 2020ನೇ ಸಾಲಿನಿಂದ ಪ್ರಾರಂಭಗೊಂಡಿದ್ದು, ಪ್ರಸ್ತುತ ಯಾವುದೇ ಬೋಧಕ 
22 | ನೃಪತುಂಗ ವತ್ವವಿದ್ಯಾನಿಲಯ ಆಧಕೇತರ ಹುದ್ದೆಗಳು ಸೃಜನೆಯಾಗಿರುವುದಿಲ್ಲ. | 
23] ಮಂಡ್ಯ ವಿಶ್ವವಿದ್ಯಾನಿಲಯ ್ಣ : ; 
ಒಟ್ಟು ಹುದ್ದೆಗಳ ಸಂಖ್ಯೆ 3897 1993 7} 1904 | 8485 | 3327 | 5233 


p 


